ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾ೦ಕ: 16-03-2021 ಪುಶ್ನೆ ಸ೦ಖ್ಯೆ: 1088 (1399) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಎನ್‌. ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 


ಉತ್ತರಿಸುವ ಸಚಿವರು: ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ 
ವ್ಯವಹಾರಗಳ ಸಚಿವರು 


ವಿಷಯ : ಮಂಡ್ಯ ಜಿಲ್ಲೆ ಜನತೆಗೆ ನೀಡುವ ಆಹಾರ ಧಾನ್ಯವನ್ನು ಸರ್ಕಾರ ಖರೀದಿ ಮಾಡುತ್ತಿರುವ ಬಗ್ಗೆ 


(ಅ) ಮಂಡ್ಯ ಜಿಲ್ಲೆಯಲ್ಲಿ ಜನತೆಗೆ ನೀಡುವ ಆಹಾರ ಧಾನ್ಯಗಳ ಸಬ್ಬಿಡಿಗೆ ಪ್ರತಿ 
ವರ್ಷಕ್ಕ ಎಷ್ಟು ಖರ್ಚು ಮಾಡಲಾಗುವುದು; 


(ಆ) ಇದರಲ್ಲಿ ರಾಜ್ಯ ಮತ್ತು ಕೇಂದ್ರದ ಪಾಲು ಎಷ್ಟು; (ತಾಲ್ಲೂಕುವಾರು ವಿವರ 
ನೀಡುವುದು) 


(ಇ) ಮಂಡ್‌ಯ ಜಿಲ್ಲೆ ಜನತೆಗೆ ನೀಡುವ ಆಹಾರ ಧಾನ್ಯವನ್ನು ಸರ್ಕಾರ ಎಲ್ಲಿಂದ 
ಖರೀದಿ ಮಾಡುತ್ತದೆ; ಯಾವ ದರದಲ್ಲಿ ಅಕ್ಕಿ ಹಾಗೂ ಇತರೆ ಆಹಾರ ಧಾನ್ಯಗಳನ್ನು 
ಖರೀದಿ ಮಾಡುತ್ತದೆ; (ವಿವರ ನೀಡುವುದು) 


(ಈ) ರೈತರಿಂದ ನೇರವಾಗಿ, ಭತ್ತ, ರಾಗಿ ಹಾಗೂ ಇತರೆ ಆಹಾರ ಪದಾರ್ಥಗಳನ್ನು 
ಖರೀದಿ ಮಾಡಿ ಸಬ್ಬಿಡಿ ದರದಲ್ಲಿ ನಾಗರಿಕರಿಗೆ ವಿತರಣೆ ಮಾಡಲು ಸರ್ಕಾರಕ್ಕಿರುವ 
ತೊಂದರೆಯೇನು ; (ವಿವರ ನೀಡುವುದು) 


(ಉ) ಈ ಬಗ್ಗೆ ಸರ್ಕಾರ ಕೈಗೊಂಡ ಕ್ರಮವೇನು ? 


